ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಹುಣಸೂರು ಪಟ್ಟಿಣದ ಲಕ್ಷ್ಮಣತೀರ್ಥ ನದಿಯನ್ನು ಸ್ವಚ್ಛತೆಗೊಳಿಸುವ ಬಗ್ಗೆ. 


ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌)(ಸ್ಠಳೀಯ ಸಂಸ್ಥೆಗಳ ಕ್ಲೇತ್ರ:- 


156 (88) ಮಾನ್ಯ ಅರಣ್ಯ ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಹುಣಸೂರು ಪಟ್ಟಿಣದ ಮಧ್ಯೆ ಹರಿಯುವ ಲಕ್ಷ್ಮಣತೀರ್ಥ ನದಿಯು ಕಲುಷಿತವಾಗಿದ್ದು, ಈ 
ನದಿಯನ್ನು ಮಾಲಿನ್ಯ ಮತ್ತು ಕಲುಷಿತ ಮುಕವಾಗಿಸಲು ಯೋಜನೆಯನ್ನು ರೂಪಿಸಲಾಗಿದೆಯೇ; 
ಯೋಜನೆಯ ವಿವರಗಳನ್ನು ಒದಗಿಸುವುದು; 


(ಆ) ಈ ಯೋಜನೆಯ ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆಯೇ; ಕೇಂದ್ರ ಸರ್ಕಾರದಿಂದ ಈ 
ಯೋಜನೆಗೆ ನೆರವು ದೊರಕಲಿದೆಯೇ; ಈ ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ಹುಣಸೂರು 
ಪಟ್ಟಣದ ಮಧ್ಯೆ ಹರಿಯುವ ಈ ನದಿಯನ್ನು ಮಾಲಿನ್ಯ ಮುಕವಾಗಿಸಿ ಸ್ವಚ್ಛತೆಯನ್ನು ಕಾಪಾಡಲು ಕ್ರಮ 
ಜರುಗಿಸಲಾಗುವುದೇ? 


